ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 24 ನೇ ಮಾರ್ಚ್‌, 2020 


ನಂಜನಗೂಡು ಪಟ್ಟಣದಲ್ಲಿ ಸಸ್ಯಕಾಶಿಯನ್ನು ನಿರ್ಮಿಸುವ ಬಗ್ಗೆ 


ಶ್ರೀ ಎಸ್‌ ನಾಗರಾಜ್‌ (ಸಂದೇಶ್‌ ನಾಗರಾಜ್‌)(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 


1578 (1832) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ನಂಜನಗೂಡು ನಗರದಲ್ಲಿ ಸಸ್ಯಕಾಶಿ ನಿರ್ಮಾಣಕ್ಕಾಗಿ ಗುರುತಿಸಿರುವ ಜಾಗದ ವಿಸ್ತೀರ್ಣ ಎಷ್ಟು ; ಈ ಜಾಗವನ್ನು 
ತೋಟಗಾರಿಕೆ ಇಲಾಖೆ ವಶಸಿಕ್ಕೆ ಪಡೆದು ಸಸ್ಯಕಾಶಿಗೆ ನೀಲನಕ್ಷೆಯನ್ನು ಸಿದ್ದಪಡಿಸಲಾಗಿದೆಯೇ ; (ವಿವರಗಳನ್ನು ಒದಗಿಸುವುದು) 


(ಆ) ಈ ಸಸ್ಯಕಾಶಿ ನಿರ್ಮಾಣದ ಅಂದಾಜು ವೆಚ್ಚ ಎಷ್ಟು ; ಪ್ರಸ್ತುತ ಬಿಡುಗಡೆಯಾಗಿರುವ ಅನುದಾನ ಎಷ್ಟು ; ಯಾವ ಯಾವ 
ಮೂಲದಿಂದ ಅನುದಾನಗಳು ಬಂದಿವೆ ; ಯಾವ ಯಾವ ಕಾಮಗಾರಿಗಳನ್ನು ಆರಂಭಿಸಲಾಗಿದೆ ; ಕೂಡಲೇ ನೀಲನಕ್ಷೆಗೆ 
ಅನುಗುಣವಾಗಿ ಸಸ್ಯಕಾಶಿಯನ್ನು ನಿರ್ಮಿಸಿ ನಿರ್ಮಲ ಸ್ವಚ್ಛ ಪರಿಸರವನ್ನು ಕಲ್ಲಿಸಲು ಸರ್ಕಾರವು ಕೂಡಲೇ ಜರುಗಿಸುವುದೇ? 


